ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 19-03-2021 ಪ್ರಶ್ನೆ ಸಂಖ್ಯೆ: 1492 (1712) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಮತಿ ಎಸ್‌.ವೀಣಾಅಚ್ಚಿಯ್ಯ(ವಿಧಾನಸಭೆಯಿಂದಚುನಾಯಿತರಾದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ವಿಷಯ: ಕೊಡಗು ಜಿಲ್ಲೆಯ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಕುರಿತು 

(ಅ) ಕೊಡಗು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಸುರಿದ ಧಾರಾಕಾರ ಮಳೆ ಹಾಗೂ 


ಭೂಕುಸಿತದಿಂದಾಗಿ ಹಾನಿಗೊಳಗಾಗಿರುವ ಗ್ರಾಮೀಣ ಬಾಗದ ರಸ್ತೆಗಳು ಎಷ್ಟು ; 
ಮತ್ತು ಯಾವುವು; (ಸಂಪೂರ್ಣ ವಿವರ ನೀಡುವುದು) 


(ಆ) ಸದರಿ ರಸ್ತೆಗಳ ದುರಸ್ತಿ ಅಥವಾ ಅಭಿವೃದ್ಧಿಗೆ ಬೇಕಾಗಿದ್ದ ಅಂದಾಜು ಮೊತ್ತ 
ಐಷ್ಟು ; 


(ಇ) ಕಳೆದ 3 ವರ್ಷಗಳಲ್ಲಿ ಸದರಿ ರಸ್ತೆಗಳ ದುರಸ್ಲಿ ಮತ್ತು ಅಭಿವೃದ್ಧಿಗೆ ಅಂದಾಜು 
ಮೊತ್ತದಷ್ಟು ಪೂರ್ಣ ಅನುದಾನವನ್ನು ಒದಗಿಸಲಾಗಿದೆಯೇ ; (ವರ್ಷವಾರು 
ಬಿಡುಗಡೆಯಾಗಿರುವ, ವಿನಿಯೋಗಿಸಿರುವ ಮತ್ತು ಬಾಕಿ ಇರುವ ಅನುದಾನದ 
ವಿವರಗಳನ್ನು ನೀಡುವುದು) 


(ಈ) ಸದರಿ ಹಾವಿಗೊಳಗಾಗಿದ್ದ ಎಲ್ಲಾ ರಸ್ತೆಗಳನ್ನು ದುರಸ್ಲಿ ಮತ್ತು ಅಭಿವೃದ್ಧಿ 
ಪಡಿಸಲಾಗಿದೆಯೇ; ಮತ್ತು ಇದುವರೆವಿಗೂ ದುರಸ್ಲಿ ಅಥವಾ ಅಬಿವೃದ್ಧಿ ಪಡಿಸದೇ 
ಇರುವ ರಸ್ತೆಗಳು ಯಾವುವು; ಅದಕ್ಕೆ ಕಾರಣಗಳೇಮ ? 


